ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 375 
ಉತ್ತರಿಸಬೇಕಾದ ದಿನಾ೦ಕ : 17.07.2019 


ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸುವ ಸಚಿವರು :; ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು. 


ವಿಜಯಪುರ ಜಿಲ್ಲೆಯ ಜಿಲ್ಲಾ 
ಕೇಂದ್ರದಲ್ಲಿರುವ ಡಾ|| 
ಬಿ.ಆರ್‌.ಅಂಬೇಡ್ಕರ್‌ 

ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ 


ಪ್ರಸಾವನೆ ಸರ್ಕಾರದ ಮುಂದಿದೆಯೇ: 
ಹಾಗಿದ್ದಲ್ಲಿ, ಸದರಿ ಕ್ರೀಡಾಂಗಣದ 
ಅಭಿವೃದ್ಧಿ ಕಾಮಗಾರಿಗಾಗಿ 
ಬಿಡುಗಡೆಯಾಗಿರುವ ಅನುದಾನದ 
ವಿವರ ಒದಗಿಸುವುದು; 


ವಿಶೇಷ ಘಟಕ ಯೋಜನೆಯಡಿ ವಿಜಯಪುರ ಜಿಲ್ಲಾ 
ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲು ರೂ 10.00 
ಕೋಟಿಗಳ ಅನುದಾನವನ್ನು ಕೃಷ್ಠಾ ಭಾಗ್ಯ 
ಜಲನಿಗಮವು ಒದಗಿಸಿದೆ. 


ಸದರಿ ಕೀಡಾಂಗಣದ ಅಭಿವೃದ್ದಿ 
ಕಾಮಗಾರಿಗಳನ್ನು ಯಾವಾಗ 
ಪ್ರಾರಂಭಿಸಲಾಗುವುದು? (ಮಾಹಿತಿ 
ಒದಗಿಸುವುದು) 


ವಿಜಯಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಗಾಗಲೇ 
ರೂ 5.00 ಕೋಟಿಗಳ ಅನುದಾನದಲ್ಲಿ ಸಿಂಥೆಟಿಕ್‌ 
ಅಥ್ಲೆಟಿಕ್‌ ಟ್ರ್ಯಾಕ್‌ ಅಳವಡಿಕೆ ಕಾಮಗಾರಿ ಹಾಗೂ 
ಕನಕದಾಸ ಬಡಾವಣೆಯಲ್ಲಿ ರೂ 220 ಕೋಟಿ 
ವೆಚ್ಚದಲ್ಲಿ ಈಜುಕೊಳ ನಿರ್ಮಾಣ ಕಾರ್ಯ 
ಪ್ರಗತಿಯಲ್ಲಿದೆ. ಒಳಾಂಗಣ ಕ್ರೀಡಾಂಗಣ ಮತ್ತು 
ವಾಲಿಬಾಲ್‌ ಮೈದಾನ ಅಭಿವೃದ್ದಿಪಡಿಸುವ 
ಕಾಮಗಾರಿಯನ್ನು ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ವಿಜಯಪುರ ಇವರಿಗೆ ವಹಿಸಲಾಗಿದ್ದು, ಸದರಿ 
ಕಾಮಗಾರಿಯು ಆಡಳಿತಾತಕ ಅನುಮೋದನೆ 
ಪಡೆದು, ಟೆಂಡರ್‌ ಪ್ರಕ್ರಿಯೆ ಕೈಗೊಳ್ಳುವ 
ಹಂತದಲ್ಲಿದೆ. 


ವೈಎಸ್‌ ಡಿ-/13/2019 


. ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 

ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


